BN, 


ARR 
ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ "1237 § 
ಸದಸ್ಥರ ಹೆಸರು ಶ್ರೀ ಎನ್‌. ರವಿಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


02.02.2021 


"1 


ಗಣೆ ಮತ್ತು ಭೂವಿಜ್ಞಾನ ಸಚಿವರು 


ಗಣಿಗಾರಿಕೆ ನಡೆಯಲು ಹೇಗೆ ಸಾಧ್ಯ 
ಅಕ್ರಮ ಗಣಿಗಾರಿಕೆಯೆಂದಾದಲ್ಲಿ 
ನೇರವಾಗಿ ಕ್ರಮ ಕೈಗೊಳ್ಳಲು ಇರುವ 
ಸಮಸ್ಯೆಗಳೇನು? 


ಕಸಂ ಪಶ್ನೆ ಉತ್ತರೆ | 

ಅ) ಮಂಡ್ಯ ಜಿಲ್ಲೆಯ ಪಾಂಡವಪುರ | ಮಂಡ್ಯ ಜಿಲ್ಲೆ ಪಾಂಡವಮೆರ ತಾಲ್ಲೂಕು, ಬೇಬಿ ಬೆಬ್ಬದ 
ತಾಲ್ಲೂಕು ಬೇಬಿ ಬೆಟ್ಟದಲ್ಲಿ ಕಲ್ಲು|ಸರ್ವೆ ನಂ. 01 ರಲ್ಲಿ ದಿನಾಂಕ 01.08.1994 ರಿಂದ 
ಗಣಿಗಾರಿಕೆ ಮಾಡಲು ಅನುಮತಿ | 28.12.2018 ರವರೆಗೆ 114 ಕಲ್ಲುಗಣಿ ಗುತ್ತಿಗೆಗಳನ್ನು 
ನೀಡಲಾಗಿದೆಯೇ; ಎಷ್ಟು ವರ್ಷಗಳಿಂದ | ಮಂಜೂರು ಮಾಡಲಾಗಿರುತ್ತದೆ. ಈ ಪೈಕಿ ಚಾಲ್ತಿಯಲ್ಲಿದ್ದ 30 
ಇಲ್ಲಿ ಕಲ್ಲುಗಣಿಗಾರಿಕೆ ಮಾಡಲಾಗುತ್ತಿದೆ; | ಕಲ್ಲುಗಣಿ ಗುತ್ತಿಗೆಗಳನ್ನು ದಿನಾಂಕ 30.01.2020 ರಂದು 

| ರದ್ದುಪಡಿಸಲಾಗಿದ್ದು, ಪ್ರಸ್ತುತ ಯಾವುದೇ ಕಲ್ಲುಗಣಿ 
ಗುತ್ತಿಗೆಗಳು ಇರುವುದಿಲ್ಲ. 
ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 

ಆ) [ಸ್ಫೋಟಕ ಸಿಡಿಸಿ ಕಲ್ಲು ಗಣಿಗಾರಿಕೆ [ಕಲ್ಲು ಗಣಿಗಾರಿಕೆಯಲ್ಲಿ ಸ್ಫೋಟಕ ನಡೆಸಿ ಗಣಿಗಾರಿಕೆ ನೆಡೆಸುವ 
ಮಾಡಲು ಯಾವ. ಯಾವ | ಪ್ರಕರಣಗಳು “nes ಸಿಂ, 1952 ಠ ಕಲಂ 3ರ ವ್ಯಾಪ್ತಿಗೆ 
ಇಲಾಖೆಯಿಂದ ಅನುಮತಿ ಬೇಕಾಗಿದೆ; ಒಳಪಡುತ್ತದೆ. ಈ ಹಿನ್ನೆಲೆಯಲ್ಲಿ Explosive Act, 2008 ರ 
ಮಂಡ್ಯ . ಜಿಲ್ಲೆಯ ಪಾಂಡವಪುರ | ಕಲಂ 103 ಉಪ ಕಲಂ (2) ರಂತೆ ಕಲ್ಲು ಗಣಿಗಾರಿಕೆಯಲ್ಲಿ 
ತಾಲ್ಲೂಕು' ಬೇಬಿ ಬೆಟ್ಟದಲ್ಲಿ ಕಲ್ಲು ಸ್ಪೋಟಕ ನಡೆಸಲು. ಪರವಾನಿಗೆ ನೀಡಲು ಸಂಬಂಧಪಟ್ಟ 
ಗಣಿಗಾರಿಕೆ ಮಾಡಲು ಅನುಮತಿ rector General Mines Safety ಪ್ರಾಧಿಕಾರಿಯಾಗಿರುತಾರೆ. 
ನೀಡಲಿಲ್ಲವೆಂದಾದಲ್ಲಿ ಇದುವರೆಗೆ ಎಷ್ಟು | ಸ್ಫೋಟಕ ಸಾಗಾಣಿಕೆ, ಬಳಕೆಗೆ ಸಂಬಂಧಪಟ್ಟ ನಿಯಂತ್ರಣ 
ಜನರ ಮೇಲೆ ಕೇಸು ದಾಖಲಿಸಿ ಕ್ರಮ ಕುರಿತು Explosive Ac, 20088 ರ ಕೆಲಂ 128 ರಂತೆ 
ಸೈನಸ್ತಲಾಗಿದೆ; ಕಂದಾಯ ಮತ್ತು ಹೊಲೀಸ್‌. ಅಧಿಕಾರಿಗಳಿಗೆ 

ಅಧಿಕಾರವಿರುತ್ತದೆ. ಅದರಂತೆ, ಪಾಂಡವಪುರ ತಾಲ್ಲೂಕು 
ವ್ಯಾಪ್ತಿಯಲ್ಲಿ ಸ್ಫೋಟಕ ಬಳಕೆಗೆ ಅನುಮತಿ ಇಲ್ಲದೆ 
ಕಲ್ಲುಗಣಿಗಾರಿಕೆ ನಡೆಸಿದ್ದ 81 ಜನರ ಮೇಲೆ ೫ 
ಪ್ರಕರಣಗಳನ್ನು ದಾಖಲಿಸಲಾಗಿದೆ. 
ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 

ಇ) | ಜಿಲ್ಲಾಡಳಿತ ಗಮನಕ್ಕೆ ಬಾರದೆ 'ಕಲ್ಲುದನಾಂಕ 99.10.7018ರಂದು ನೆಡೆದ ಮಂಡ್ಯ ಜಿಲ್ಲಾ ಟಾಸ್ಕ್‌ 


ಪೋರ್ಸ್‌ ಸಮಿತಿ (ಗಣಿ) ಸಭೆಯಲ್ಲಿ ಅಕ್ರಮ ಗಣಿಗಾರಿಕೆ 
ಹಾಗೂ ಸಾಗಾಣಿಕೆಯನ್ನು ನಿಯಂತ್ರಿಸಲು 03 ತಂಡಗಳನ್ನು 
ರಚಿಸಿ ಅನಧಿಕೃತ ಗಣಿಗಾರಿಕೆಗೆ ಹಾಗೂ ಸಾಗಾಣಿಕೆಯನ್ನು 
ತಡೆಗಟ್ಟಲು ಕ್ರಮವಹಿಸಲಾಗಿರುತ್ತದೆ. 


ದಿನಾಂಕ 10.01.2020 ರಂದು ನಡೆದ ಮಂಡ್ಯ ಜಿಲ್ಲಾ 
ಟಾಸ್ಕ್‌ ಘೋರ್ಸ್‌ ಸಮಿತಿ ಸಚೆಯ ನಡವಳಿಯಂತೆ 
ಪಾಂಡವಪುರ ತಾಲ್ಲೂಕು ವ್ಯಾಪಿಯಲ್ಲಿ ಚಾಲ್ತಿಯಲ್ಲಿದ್ದ 30 
ಕಲ್ಲುಗಣಿ ಗುತ್ತಿಗೆಗಳಲ್ಲಿ ಮಾನ್ಯ ಸರ್ವೋಚ್ಛ ನಾಯಾಲಯದ 


' ಆದೇಶ ಹಾಗೂ ಭಾರತ ಸರ್ಕೊ ರದ ಅರಣ್ಯ ಗ ಪರಿಸರ 


ಮಂತ್ರಾಲಯ ನೀಡಿದ ಮಾರ್ಗಸೂಚಿಗಳು ಹಾಗೂ ಅವಧಿ 
ವಿಸರಣೆಯಲ್ಲಿ ನೀಡಿದ ಷರತ್ತುಗಳು ಉಲ್ಲಂಘನೆಯಾಗಿರುವುಮು 
ಕಂಡುಬಂದ ಹಿನ್ನೆಲೆಯಲ್ಲಿ ಸದರಿ ಕಲ್ಲು ಗಣಿ ಗುತ್ತಿಗೆಗಳನ್ನು 
ದಿನಾಂಕ 30.01.2020 ರಿಂದ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿರುತ್ತದೆ. 

ಉಪವಿಭಾಗಾಧಿಕಾರಿ, ಪಾಂಡವಪುರ ಉಪವಿಭಾಗ ಇವರ 
ಆದೇಶ ಸಂಖ್ಯೆ ಎಂ೦ಎಜಿ.ಸಿ.ಆರ್‌.37/2929-21, ದಿನಾಂಕ 
25.01.2021 ರಲ್ಲಿ, ದಿವಾಂಕ 25.01.2021 ರಿಂದ 24.03.2021 
ರ ವರೆಗೆ ಪಾಂಡವಪುರ ತಾಲ್ಲೂಕಿನ 18 ಗ್ರಾಮಗಳಲ್ಲಿ ಕಲಂ 
144 ಜಾರಿ ಮಾಡಿ ಯಾವುದೇ ತರಹದ ಗಣಿಗಾರಿಕೆ / ಕ್ರಷರ್‌ 
ಚಟುವಟಿಕೆಗಳನ್ನು ನಡೆಸದಂತೆ ನಿಷೇಧಾಜ್ಞೆ, 
ಹೊರಡಿಸಲಾಗಿರುತ್ತದೆ. ಪ್ರತಿಯನ್ನು ಅನುಬಂಧ-03ರಲ್ಲಿ | 


ನೀಡಲಾಗಿದೆ. 


ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಅನಧಿಕೃತ 'ಕಲ್ಲುಗಣಿ 
ಚುಟುವಟಿಕೆ ಸಂಬಂಧ 2020-21ನೇ, ಸಾಲಿನಲ್ಲಿ 236 
ಪ್ರಕರಣಗಳನ್ನು ಪತ್ತೆ. ಹಚ್ಚಲಾಗಿದ್ದು, 02 ಮೊಕದ್ದಮೆಗಳನ್ನು 
ದಾಖಲಿಸಿ, ರೂ.70.51 ಲಕ್ಷ ದಂಡವನ್ನು ವಸೂಲಿ 
ಮಾಡಲಾಗಿರುತ್ತದೆ. 


ಸಿಐ 39 ಎಂಎಂಎನ್‌ 2021 


(ಮುದು ನಿರಾಣಿ) 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


, b 


ಪಾಂಡವಪುರ ತಾಲ್ಲೂಕಿನ ಬೇಬಿಬೆಟ್ಟದ ಕಾವಲು ಗಿಮದಲ್ಲಿ ಮಂಜೂರು ಮಾಡಿರುವ ಕಲ್ಲುಗಣಿ ಗುತ್ತಿಗೆಗಳ ವಿವರಗಳು " 


ಕ್ರಮ ಗುತ್ತಿಗೆ ಗುತ್ತಿಗೆ ಅವಧಿ ; 
%ಂ | ಕಡತ ಹೆಸರು ಖನಿಜ ಗ್ರಾಮ ಸರ್ವ | ವಿಸ್ತೀರ್ಣ | ಮಂಜೂ ರಾತಿ CA 
ಖಿ ಸಂಖ್ಯೆ ನಂ. | (ಎಕರೆಗಳಲ್ಲಿ) ದಿನಾಂಕ. ದಿನಾಂಕ 
ಮತ್ತು ಅವಧಿ i 
1 ಕ.ಗಗು. | ನೀಲೇಗೌಡ ಕಕಲ್ಲು | ಬೇಬಿಬೆಟ್ಟದೆಕಾವಲು 1 2 0 11804 5 31/7199 | 
| 15 ವರ್ಷ | 
2 ಕೆಗುಗು. 1] ಎಂ.ಜಯೆರಾಮು ಕೆಕಲ್ದು"] ಚೌಜಿಬೆಟ್ಟದಕಾವಲು 1 1 0 1355, 35 [28/2/2000 ; 
| | 21 * . ವರ್ಷ | | | 
3 ಕೆ.ಗೆಗು ಗೋಪಾಲ್‌ ಕೆಕಲ್ಲು '] ಬೇಬಿಜೆಟ್ಟದಕಾವಲು F] 0 "| 10 |1252P5, 3 24/9/2000 
55 ' ವರ್ಷ H i 
4 | ಕಗಗು. |ಗಣಾೀಶ್‌ | ಕಲ್ಲು |] ಚೇಜಿಬೆಬ್ಬದಾವ 1] | 0 | 10 |259೫5, 24/9/2000 | 
56 5 ವರ್ಷ 
5 | ಕಗಗು. | ಬಿ.ಪಿ.ಗಣೇಶ್‌ ಕೆಕಲ್ಲು| ದೀವಿಬೆದ್ದದಾವರ 1 To |10|235, 24/9/2000 
57 5'ವರ್ಷ \ 
6 | ಕೆಗೆಗು. ಗಸ್‌ ಎಸ್‌ಮಾದೇಗೌಡ'| ಕಕಲ್ಲು [ನನವನನಾವ್‌] F) 1 0 121105, 20/10/2000 
59 5 ವರ್ಷ ; 
[- ಕಗ.ಗು.] ದಾಸೇಗೌಡ ಕಲ್ಲು "| ಬೇಿಟೆಟ್ಟದಾವಲು! 1 1 | 20 2/055, 2076/2000 
60 | 5 ವರ್ಷ 
8 ಕೆಗ.ಗು. | ಬಿ.ಎಂ.ಹೆಮೀದ್‌ ಕಲ್ಲು] ಬೇಬಿಬೆದಿದಕಾವರು 1 1 | 20 |5Al5, 14/11/2005 
| 61 |10 ವರ್ಷ i 
g ಕೆಗೆಗು. "7 ಆರ್‌.ವೆಂಕಟಪೆತಿರಾಜು ಕೆ.ಕಲ್ಲು ಬೇವಿಚೆಟ್ಟದಕಾವರು 3 30 [25/1255, 28/12/2000. | 
65 5:ವರ್ಷ | 
10 | ENN | ೨ರ್‌.ಎ.ನಾಗಣ್ಣ ಕಲ್ಲು” ಜೇವಿಬದಾನರು" 1 0 pe 10/1/2001 | 
67 5 ವರ್ಷ | 
1 | ಕಗಗ. |ಮೂನಕೃಷ್ಣ ಕಲ್ಲು [ನೇವಚ್ಛಾದಾವ | 1 10 | 10 | 216, 207/2001: 
68 5 ವರ್ಷ 
5 EAN ನವರಾವ ಸಪ್ತ ನಾಪವನ್ಯದಾವ ] 0 20 |A2NS6, 13/2/2001, 
70 5 ವರ್ಷ 
13 | ಕೆಗಗು. | ಮರಂತೇಗೌಡೆ ಕಕಲ್ಲು '] ಬೇಜಿಚೆಣ್ಣದಾಾನಲ"1 1 1 6 T2028. 19/2/2001 
7 . ' 5 ವರ್ಷ 
2 | 4 ಕಮಲಷ್ಠಾ ಕಸಲ್ನು" ಪೌಜಜ್ಟದಾವ TT | 0 120 |AP6, | 2515/2001 
79 ಗ 5 ವರ್ಷ 
15 | ಕೆಗೆಗು. | ಆರ್‌.ಎಸ್‌.ಸಿದ್ದಲಿಂಗೇಗೌಡ' 7 ಕಲ್ಲು] ಬೇಜಿಜೆಬದಕಾವಲು 1 1 3 0 1255೫5, -} 2415/2000 
84 | 5 ವರ್ಷ 
16 | ಕ.ಗ.ಗು. | ವಿನಾಯಕ್‌ ಸ್ಟೋನ್‌ ಕ.ಕಲ್ಲು | ಬೇಬಿಬೆಟ್ಟದೆಕಾವಲು | 1 2 0 28/628, 12716/2001 
93 ಇಂಡಸ್ಟ್ರೀಸ್‌ 5 ವರ್ಷ 
17 | ಕಗ.ಗು. | ಮೈಸೂರು ಕನ್ನಟಕ್ಷನ್‌ ಕಕಲ್ಲು| ಬೇಬಿಚೆಟ್ಟದಕಾವೆಲು t 3-10 128256, 271212001 
95 } 5 ವರ್ಷ - 
18 | ಕ.ಗೆಗು' | ಶಾಂತಲ್‌`ಔ.ಎಂ.ರಾಜು ಕಕಲ್ಲು | ಬೇಬಿಚೆಟ್ಟದಕಾವಲ'! 1 4 0 11896, 31/7/2001 
100 5 ವರ್ಷ 
19 | ಕ.ಗ.ಗು. | ಮೈಸೂರು ಕನ್ನಟಕ್ಷನ್‌ ಕ.ಕಲ್ಲು | ಬೇಬಿಬೆಟ್ಟದಕಾವಲು 1 3 0 1309/96, 29/9/2001 
115/ಎ 5 ವರ್ಷ 
20 | ಕ.ಗಗು. | ಬಿ.ಎಂ.ಹೆಮೀದ್‌ ಕ.ಕಲ್ಲು | ಬೇಬಿಬೆಬ್ಬದಕಾವಲು 1 1 0.12/26, 1/12/2006 
125 10 ವರ್ಷ 


(= 


ಸ್‌ 


'| 26/3/2001 


21 | ಕ.ಗಗು. |ಬಿ.ಎಂ.ಹಮೀದ್‌ ಕೆಕಲ್ಲು | ಬೇಬಿಬೆಟ್ಟದೆಕಾವಲು 1 0 121306 
177 5 ವರ್ಷ 

5 TR ನ.ಎಂಹಮೀದ್‌ ಕೆತ್ನು'] ಪಾಪಚೆಬ್ದದಾವೆಲು 2 | 0 |16/298. 151212003 
270 5 ವರ್ಷ 

33 | ಕಗಗು. | ನೀಲೇಗ್‌ಡ ಕಲ್ಲು" ಬೌಪಚಿಟ್ಟದೆಕಾವಲು 0 [24 277/08. 161712003 
pp | 5 ವರ್ಷ | 

A TERN ರನ್‌ ಜವರೇಗೌಡ ಕಸಪ್ಹಾ'ಪಾಪಪಬ್ಬದಕಾಷರು 720 28/7 | 27/1/2002 
275 5 ವರ್ಷ 

25 | ಕಗಗು. |ಎಂಕೆಕೈಷ್ಣೇಗೌಢ ಕಲ್ಲು] ಚೀವಚಿಟ್ಟದಕಾವಲು 2 {0 11/5/99, 16/5/2004 
328 "5 ವರ್ಷ 

26 | ಕ.ಗಗು. 1 ಪೌಬ್ಯಂದಾವನ್‌ ಕ್ರಷರ್ಸ್‌ ಕ.ಕಲ್ಲು | ಬೇಬಿಚೆಟ್ಟದಕಾವಲು 5 | 20 21/2/2000 20/2/2005 
364 5 ವರ್ಣ 

27 | ಕಗಗ ಮೆ:ಬೃಂದಾವನ್‌ ಕ್ರಷರ್ಸ್‌ ಕಲ್ಲು `| ಬೇಬಿಚೆಟದಕಾವಲು 10 | 0 [212720005 | 20/2/2005 
365 fs ವರ್ಷ ರ 

೨8 | ಕಗಗು. | ಹೆಚ್‌.ರಾಜೇಗೌಡ ಕಲ್ಲು | ಬೇಬಿಚೆಬ್ಟದಕಾವಲು 1 0 17208, 6/3/2002 

|: 384 ಸ ls 5 ವರ್ಷ IK 

29 | ಕಗೆಗು. | ನೀಲೇಗೌಡ ಕತಲ 1 ಚೇಜಿಚೆಟ್ಟದೆಕಾವಲು 2 0 1839. 311712004 
385 : 5 ವರ್ಷ f 

30 | ಕಗಗು. |ಆರ್‌.ಜಗದೀಶ್‌ ಕಲ್ಲು] ಬೇಜಿಚೆಟ್ಟದೆಕಾವಲು 1 6 1213/2001, ii 20/3/2006 
418 5. ವರ್ಷ 

31 | ಕ.ಗೆಗು. |ಎಂ6.ಆರ್‌.ಶಿವಕುಮಾರ್‌ ಕೆಕಲ್ಲು] ಬೇಬಿಚೆಟ್ಟದಕಾವಲು 0 | 20 243/2001. 23/3/2006 
419 5 ವರ್ಷ p 

3 ಗಗೆಗು'| ಪಟಾಲ್‌ ಎಸ್‌.ಮಾಡೇಗೌಡ | ಕ.ಕಲ್ಲು ಬೇಬಿಬೆಣ್ಣದೆಕಾವಲು 1 0 12110/2000 20/10/2005 
426 § - y 5 ವರ್ಷ 

33 | ಕೃಗ.ಗು. | ಎಂ.ಜಯರಾಮು ಕಲ್ಲು] ಬೇಬಿಚೆಟ್ಟದಕಾವಲು 1 0 112872000, 28/2/2005 
427 5 ವರ್ಷ 

34 | ಕ.ಗುಗು. | ಎಂ.ಡಿ.ಶ್ರೀನಿವಾಸಗೌಡ ಕಲ್ಲು] ಚೇಜಿಚೆಟ್ಟದೆಕಾವಲು 5 | 0 |9/1/2001 8/7/2006 
432 5 ವರ್ಷ f 

35 | ಕಗುಗು. |ಕೆ.ಎಸ್‌.ನಾಗರಾಜ ಕಲ್ಲು] ಬೇಬಿಚೆಟ್ಟದೆಕಾವಲು 2 0 | 51072001, [4012006 
461 | 5 ವರ್ಷ 

36 | ಕಗಗು. 1ಕೆ.ಎಸ್‌.ನಾಗರಾಜ ಕಲ್ಲು | ಬೇವಿಚಿಟ್ಟದಕಾವಲು 6 | 20 | 5/10/2001, | 4/10/2006 
462 | 5 ವರ್ಷ 

37 TAS ಎಸ್‌ಸದ್ದರಂಗೇಗಾಡ | ಕಕಲ್ಲು | ಬೇಬಿಬೆಟ್ಟದಕಾವಲು 31 0 | 251072000, | 241101200 
474 5 ವರ್ಷ 

38 | ಕಗೆಗು. | ಮೆ:ಬೃಂದಾವನ್‌ ಕ್ರಷರ್ಸ್‌ ಕಲ್ಲು] ಚೇಜಿಟೆಬ್ಣದೆಕಾವಲು 350 | 3/1/2002, 4172007 
494 5 ವರ್ಷ 

39 | ಕಗಗು. |ಎರಎನ್‌ಶಿವ್ಣ ಕಸಾ | ಬೇವಚಿದ್ದದಕಾವಲಿ ITO T3202. {24/2/2007 
509 5 ವರ್ಷ 

30 | ಕಗಗ ಪವನ್‌ ಶಷನಾಗ ಕಲ್ಲು! ಚೌವಿಟೆಟ್ಟದಕಾವಲು 1 | 0 | 452002, | 31512007 
522 k 5 ವರ್ಷ 

a ಗು ಪಕತ್ಟರ ಕಸವು ನೌಪಪೊದಾವು 20 7205, 6/1/2008 
573 | 5 ವರ್ಷ 

4೩ | ಕಗಗು. |ಪಿಈತ್ವೆರ ಕಲ್ಲು] ಬೇಬಿಚೆಟ್ಬದೆಕಾವಲು 4 7 30 |7/1/2003, 6/1/2008 
574 5 ವರ್ಷ 

4 | ಕಗಗ. | ಹೆಚ್‌.ಜವರೇಗೌಡ ಕಲ್ಲು | ಬೇಬಿಬೆಟ್ಟದಕಾವಲು 1 | 20 128172002, 1271/2007 
615 5 ವರ್ಷ 

44 | ಕ.ಗಗು. | ಎಂ.ಎಸ್‌.ರಘು ಕಲ್ಲು `1ಬೌಜಿಬೆಟ್ಟದೆಕಾವಲು 7 T 26 |2816/72003, 27/6/2008 
616 5 ವರ್ಷ 


ಪಾವಿವದಾಷದ 


25 | ಕಗಗು. 1 ಎಸೃಷ್ಣೇಗೌಡ ಕಾ 17 0 [6872005 [5/8/2008 
628 5 ವರ್ಷ 

TA 1ರ ನಾನಪನ್ಯದವಾವ 7 0 {AIOE 18172008 
638 5 ವರ್ಷ 

47 | ಕಗಗು. | ಮೆ:ಬ್ಯಂದಾವನ್‌ ಕ್ರಷರ್ಸ್‌ ಕೆಕನ್ದು'7ಬೇಜಿಚೆಟ್ಟದಾವರು 10 | 0 7/5/2003, 61512013 
648 10 ವರ್ಷ 

48 | ಕಗಗು. |ಮೆ:ಬ್ಯಂದಾವನ್‌ ಕ್ರಷೆರ್ಸ್‌ ಕಕಲ್ಲು ಚೇಬಿಬೆಟ್ಟದಕಾವಲು 5 | 20 |1/1/2003, | 19/11/2013 
649 10 ವರ್ಷ 

49 | ಕಗಗು. | ಪನಾಗೆರಾಜು ಕಕ್ಷಾ ಚೀಬಿಚೆಟ್ಟದಕಾವಲು 0 | 20 |30/12/2003, | 29/12/2008 
655 5 ವರ್ಷ 

50 | ಕಗ.ಗು. | ರಾಜೇಗೌಡ ಕೆಸು 1 ಚೇಬಿಬೆ್ಣದಕಾವಲು 1 0 |743/2003, 6/3/2008 
667 4 5 .ವರ್ಷ 

51 | ಕ.ಗಗು. [ನೀಲೇಗೌಡ ಕ.ಕಲ್ಲು | ಬೇಬಿಬೆಟ್ಟದಕಾವಲು 0 124 |2732003, |26/3/2008 
668 5 ವರ್ಷ _ 

52 | ಕಗ್ಗಗು. | ಶ್ರೀನಿವಾಸೆ ಕಲ್ಲು] ಬೇಬಿದೆಬದಕಾವಲು 0 20 | 5/8/2004, 418/2009 
687 5 ವರ್ಷ 

53 | ಕ.ಗೆಗು.' | ಎಂ.ಡಿ.ಶ್ರೀನಿವಾಸಗೌಡ ಕಕಲ್ಲು`| ಬೇಬಿಬೆಟ್ಟದಕಾವಲು 4 0 30/1/2003, | 29/1/2008 
700 ೨5 ವರ್ಷ 

54 | ಕಗಗು. | ಸಿ.ಜೇತನೆ ಕನಾ ನೌವವೆಟ್ಟದಕಾವಲು 5 T 0 4/2004 3/11/2009 
706 5 ವರ್ಷ 

5೭ | ಕಗಗು.'|ಸಿ.ಚೇತನೆ ಕೆಕಲ್ಲು 1] ಬೇಬಿಚೆಟ್ಟದಕಾವಲು 2:| 20 | 411/2004, 3/1/2009 
707 i 5 ವರ್ಷ 

CUES | ಪಾವನನ್ನದನಾನವ 2°10 {41/2004 | 3/11/2009 
708 5 ವರ್ಷ 

| ಕ.ಗೃಗು. | ಜಯರಾಮು ಕೆಕಲ್ಲು |] ಬೇಬಿಬೆಬ್ಳದಕಾವಲ 1 0 {611/2008 {5/41/2009 

™ 5 "ವರ್ಷ 

58 | ಕಗಗು. | ಆರ್‌ಜಗುರುಡ್‌ವ ಕಪ್ಹಾ'| ನೌವಚದಕಾವರು 770 | A200, | S/N1/2009 
712 5 ವರ್ಷ 

55 | ಕಗಗು. | ಪುಮ್ಯೆಸಾರು ಕನ್ಸಕ್ಷ್‌ 1 ಕಲ್ಲು | ಬೇಬಿಬ್ಗದಕಾವಲು 30 |AI204, 18/11/2009 
79 | ಮೆಟರಿಯಲ್ಸ್‌ 5 ವರ್ಷ 

60 | ಕಗಗು. | ಎರ.ಹೆಚ್‌.ಅಶ್ರಫ್‌ ಕಕಲ್ಲು ] ಬೇಜಿಬೆದ್ಬದಾವಲು 3/30 20/1/2004, | 19/11/2009 
720 | 5 ವರ್ಷ 

61 | ಕ.ಗೆಗು. | ಶ್ರೀಮತಿ ಮಮತಾ ಕ.ಕಲ್ಲು | ಬೇಬಿಬೆಟ್ಟದಕಾವಲು 2 0 1112/2004, | 30/12/2009 
723 , | 5 ವರ್ಷ 

62 | ಕಗೆಗು. | ನರಸಿಂಹೇಗೌಡ ಕಕಲ್ಲು| ಬೇಬಿಚಿಟ್ಟದಕಾವಲು 1 20 11/12/2004, 1 30/12/2009 
724 5 ವರ್ಷ 

63 | ಕೆಗಗು. | ಎ.ಟಿ.ವೆಂಕಟೇಶ ಕೆಕೆಲ್ಲು | ಬೇಬಿಬೆಟ್ಟದಕಾವಲು 0 | 20 |18/2/2005, 171212010 
731 5 ವರ್ಷ 

64 | ಕಗ.ಗು. | ನೀಲೇಗೌಡ ಕೆಕಲ್ನು 7 ಬೇಜಿಬೆಟ್ಟದೆಕಾವಲಿ 2 0 1/8/2004, 31/7/2009 
742 5 ವರ್ಷ 

65 | ಕ.ಗ.ಗು. | ಎಂ.ಶಿವರಾಜು ಕಕಲ್ಲು | ಜೇಬಿಬೆಟ್ಟದಕಾವಲು 4 0 19/5/2005, 8/512010 
747 5 ವರ್ಷ 

66 | ಕಗಗು. | ಎಂ.ಮೆಹದೇವೇಗೌಡ ಕಲ್ಲು | ಬೇಬಿಚೆಟ್ದದೆಕಾವಲು 1 0 | 1476/72005, | 13/6/2010 
752 5 ವರ್ಷ 

67 | ಕ.ಗಗು. ! ಕೆ.ಎಸ್‌.ವಾಗರಾಜ ಕಲ್ಲು | ಬೇಬಿಬೆಟ್ಟದಕಾವಲು 4 20 |1/712005, 30/6/2010 
754 5 ವರ್ಷ 

68 | ಕಗಗು. |ಪಿಕೃಷ್ಣ ಕಕಲ್ಲು | ಬೇಬಿಬೆಟ್ಟದಕಾವಲು 0 120 11/7/2005, 30/6/2010 
755 $ 5 ವರ್ಷ 


69 | ಕೆಗಗು. |ಪಿಕೃಷ್ಣ ಕ.ಕಲ್ಲು | ಬೇಬಬೆಟ್ಟದಕಾವಲು 1 | 20 |212/2005, | 1/42/2040 
780 5 ವರ್ಷ 

Tm ವರಾ ವ್ರ ಚಾವವನ್ಯದನವರ {7 ¥ 20 |212/2005, T1220 
781 5 ವರ್ಷ 

| ಕಗಗು. ನರಸಿಂಹೇಗೌಡ ಕಲ್ಲು] ಬೌವಿಬೆಟ್ಟದೆಕಾವಲು 0 | 20117/2205, .| 16/12120° 
787 5 ವರ್ಷ 

72 | ಠಗಗು. |ಬಿ.ಟೆ.ಜವೆರೇಗೌಡ ಕಕಲ್ಲು'| ಬೇಬಿಚೆಟ್ಟದಕಾವಲು 0 | 30 |16/1/2006, 15/1/2017 
795 5 ವರ್ಷ. 

EET 7 ನೇವವಟ್ಟದಕಾವಲು TU TATE. 26NooT 
796 15 ವರ್ಷ 

74 | ಕ.ಗಗು. | ಹೆಚ್‌ಕೃಷ್ಣೇಗೌಡ ಕಲ್ಲು] ಬೇಬಿಜೆಟ್ಟದಕಾವಲು ] 0 130172006, 29/4/20 
797 5 ವರ್ಣ 

75 | ಕ.ಗೆಗು. FER ಕಲ್ಲು | ಜೇಬಿಬೆಟ್ಟದಕಾವಲು 1 0 1472/2006, [13/2/20 

| 798 | 15 ಪರ್ಷ ' 

76 | ಕ.ಗ.ಗು. | ಈಶ್ವರ ಕಲ್ಲು "| ಬೇಬಿಚೆಟ್ಟದಕಾವಲು 2 60 |20/7272006, 1 19/12/1201 
801 N 15 ವರ್ಷ 

7 | ಕಗಗ. ಪೃಪಂಕಾಡ ಕಲ್ಲು] ಬೇಬಿಬೆಟ್ಟದಕಾವಲು 0 120 T2200, 6/3/2011 
803 15ವರ್ಷ 

8 | ಕ.ಗೆಗು. | ವರಲಕ್ಷ್ಮಮ್ಮ ಕಲು] ಬೇಬಿಚೆಟ್ಟದಕಾವಲು 4 T 9 |7/3/2006, 6/31/2011 
804 '|5 ವರ್ಷ | 

79 Fo ಎಸ್‌.ಪಿಶಿವಣ್ಣ ಕಲ್ಲು | ಬೇಜಿಬೆಬ್ಬದಕಾವಲು 4 0 18/3/2006, 7/3/2011 
806 5 ವರ್ಷ i 

80 | ಕ.ಗ.ಗು. |ಎಸ್‌.ಎಂ.ಕುಮಾರ ಕಲ್ಲು |] ಬೇಜಟೆಟ್ಟದೆಕಾವಲು 0 | 30 18/3/2006, 7] 71312011 
807 If £ 5 ವರ್ಷ 

81 ಕಗೆಗು] ಎನ್‌ಕ'ಉಮೇಶ್‌ ಕಕಲ್ಲು | ಜೇಬಿಬೆಟ್ಟದಕಾವಲು 1 0 12073/2006, | 19/3/201 
812 k 5 ವರ್ಷ 

82 |. ಕಗೆಗು. | ಆರ್‌.ಡಿ.ಮಂಜುನಾಥ್‌ ಕಲ್ಲು | ಬೇಬಿಬೆಟ್ಟದಕಾವಲು E 0 20 | 12/4/2006, 1411141201 
826 5 ವರ್ಷ 

33 | ಕಗಗು. | ಎಂ.ಡಿಕ್ರೀನಿವಾಸೆಗೌಡ ಕಲು | ಬೇಜಿಬೆಟ್ಟದಕಾವೆಲು | 5 0 | 15/4/2006, | 14141201 
830 5. ವರ್ಷ 

64 | ಕ.ಗೆಗು. |8.ಕ.ಮೆಹಮದ್‌ ಸಿರಾಜ್‌ ಕಲ್ಲು] ಬೇವಿಚೆಟ್ಣದೆಕಾವಲು 3 0 11810/2006, | 17/10/20 
548 5 ವರ್ಷ 

85 ಕ.ಗ.ಗು. | ಬಲರಾಮ ಕಲ್ಲು | ಬೇಬಿಬೆಟ್ಟದಕಾವಲು 0 20 | 30/10/2006, | 29/10/20 
849 5 ವರ್ಷ 

86 ಕ.ಗ.ಗು. | ಬಿ.ಎಸ್‌.ಶಿವಣ್ಣ ಕಕಲ್ಲು | ಬೇಬಿಬೆಟದಕಾವಲು 0 20 | 6/12/2006, |5/12/201 
851 | 5 ವರ್ಷ 

87 | ಕಗಗು. | ಮೆ:ಸೊರ್ಯ ಸ್ಫೋನ್‌ ಕ್ರಷರ್ಸ್‌ ಕಲ್ಲು | ಬೇಬಿಬೆಟ್ಟದಕಾವಲು 5 0 | 24/2/2007, | 23/2/201 
865 10 ವರ್ಷ 

88 ಕೆಗಗಗು. | ಹನುಮಂತ ಕೆಕಲ್ಲು | ಬೇಬಿಬೆಟ್ಟದಕಾವಲು 0 30 | 22/3/2007, |21/3/201 
897 5 ವರ್ಷ 

89 ಕೆ.ಗ.ಗು. | ಎಂ.ಜಯರಾಮು ಕಕಲ್ಲು | ಬೇಬಿಬೆಬ್ಬದಕಾವಲು 1 0 11/73/2005, 28/2/1201 
913 5 ವರ್ಷ 

90 | ಕ.ಗೆಗು. 1 ಪಟೇಲ್‌ ಎಸ್‌ಮಾಡೇಗೌಡ 1 3.ಕಲ್ಲು | ಬೇಬಿಬೆಟ್ಟದಕಾವಲು 1 0 13082007, | 29/3/201 
914 5 ವರ್ಷ 

7 2 ವಕಾರ್‌ ಎಸ್‌ಮಾಡೇಗ್‌ಡ 1ಕಸಲ್ಲು | ಬೇಬಿಚೆಟ್ಬಿದಕಾವಲು 0 120 |308/2007, | 29/3/1201 
915 5 ವರ್ಷ 

92 | ಕ.ಗಗು. |ಬಿ.ಎಸ್‌.ಶಿವಣ್ಣ ಕೆಕೆಲ್ಲು | ಬೇಬಿಬೆಟ್ರದಕಾವಲು 0 | 20 |30/3/2007, | 29/3/2011 
916 5 ವರ್ಷ 


93 ಸಿ.ಎಸ್‌.ಶಿವಕುಮಾರ್‌ ಕ.ಕಲ್ಲು | ಬೇಬಿಬೆಟ್ಟದಕಾವಲು | 1 1 {20 |11/4/2007, 10/4/2012 
922 5 ವರ್ಷ 

94 | ಕೆ.ಗ.ಗು. | ಮಹೇಂದ್ರ ಕಕಲ್ಲು | ಬೇಬಿಬೆಟ್ಟದಕಾವಲು 1 4 0 | 20 13/4/2007, | 121412012 
923 5 ವರ್ಷ - 

95 | ಕ.ಗಗು. | ಎಂ.ಹೆಚ್‌.ಅಶ್ರಫ್‌ ಕಕಲ್ಲು | ಬೇಬಿಬೆಟ್ಟದಕಾವಲು 4 1 0 13/4/2007, 12/4/2012 
924 5 ವರ್ಷ 

96 ಕ.ಗ.ಗು. | ಎಸ್‌.ಟಿ.ನಾಗರಾಜು ಕ.ಕಲ್ಲು | ಬೇಬಿಬೆಟ್ಟದಕಾವೆಲು 41 1 0 30/4/2007, | 29/4/2012 
927 5 ವರ್ಷ 

97 | ಕಗೆಗು. | ಎಸ್‌ಟಿಜೆಸೋನ್‌ ಕಷರ್ಸ್‌ ಕಲ್ಲು | ಬೇಬಿಬೆಟ್ಟದಕಾವಲು 4 3 0 30/4/2007, | 29/4/2012 
928 | 5 ವರ್ಷ 

98 | ಕ.ಗ.ಗು. | ಶಕೀಲ್‌ ಅಹವಾದ್‌ ಕಪ್ಪಾ ಚೀವಿಡೆಟ್ಟಡಾವಲು 1 1 0 | 20 19/5/2007, 18/5/2012 
930 | 5 ವರ್ಷ 

99 | ಕ.ಗ.ಗು. | ಶಕೀಲ್‌ ಅಹಮದ್‌ ಕಲ್ಲು ಚೇಬಿಪೆಬ್ಬದಾಾನಯ 1 2|0 235/2007 | 22/8/2012 
932 | 5 ವರ್ಷ pS 

100 | ಕ.ಗ.ಗು. | ಎಂ.ಆರ್‌.ಶಿವಕುಮಾರ್‌ ಕ.ಕಲ್ಲು 1 ಬೇಬಿಬೆಟ್ಟದಕಾವಲು | 1 0 | 20 |29/5/2007, {28/5/2012 
933 k 5 ವರ್ಷ 

101 | ಕ.ಗೆ.ಗು. | ಎಂ.ಆರ್‌.ಶಿವಕುಮಾರ್‌ ಕ.ಕಲ್ಲು] ಬೇಬಿಬೆ್ಣದಕಾವಲು"] 1 0 ] 20 1295/2007, 28/8/2012 

_ 934 5 ವರ್ಷ i 

102 | ಕಗೆಗು. | ಎಂ.ಹೆಚ್‌. ಅಶ್ರಫ್‌ ಕಕ] ಬೀಬಿಚೆಟ್ಟದಕಾವಲು] 1 2 0 [1/6/2007 31/5/2012 
935 | 5 "ವರ್ಷ 

103 | ಕ.ಗ.ಗು.''1ಕೆ.ಎಸ್‌.ನಾಗರಾಜ ಕಲ್ಲು] ಜೀಬಿಬೆಬ್ಣದೆಕಾವಲು] 1 2 0 510/2006, 14/10/2014 
938 5 ವರ್ಷ 

104 | ಕ.ಗೆ.ಗು.''] ಕೆಎಸ್‌ ನಾಗರಾಜ ಕಲ್ಲು] ಬೇಬಿಬೆಬ್ಬದಾವಲ | 1 1 | 0 15/10/2006, 74/10/2011 
939 . 15 ವರ್ಷ 

105 | ಕ.ಗ.ಗು. | ಕಎಸ್‌ನಾಗರಾಜ ಕಕಲ್ಲು] ಬೇಬಿಚೆಬ್ಬದಾವಲು 1] 0 | 20 |510/2006, {4/10/2011 
940 5 ವರ್ಷ 

106 | 37ಗು | ಮಸ್‌ ಡಜಸ್ಟಾನ್‌ ಕಕಲ್ಲಾ | ಬೇಜಚೆಪ್ಟದಾವರ | 4 10 | 0 R707, 1516/0012 
942 | ಕ್ರಷರ್ಸ್‌ 5 ವರ್ಷ 

107 | ಕಗ.ಗು. | ಜಯಮ್ಮ ಕಲ್ಲು] ಬೇಬಿಬೆಬದೆಕಾವಲು 11 4 0 | 22A1/2007, | 24/14/2012 
949 9 5 ವರ್ಷ 

108 | ಕ.ಗೆ.ಗು. 1 ಗಣೇಶ ಕಕಲ್ಲು | ಬೇಬಿಬೆಟ್ಟದಕಾವಲು | 1 2 0 19/2/2008, |18/2/2013 
953 5 ವರ್ಷ 

109 | ಕ.ಗೆ.ಗು. | ಶ್ರೀಮತಿ ಶಾಂತಮ್ಮ ಕಕೆಲ್ಲು | ಬೇಬಿಬೆಬ್ರದಕಾವಲು 1 3 |32 1193/2008, 18/3/2013 
955 5 ವರ್ಷ 

110 | ಕ.ಗ.ಗು. | ರಾಜಮ್ಮ ಕಕಲ್ಲು 1 ಬೇಬಿಚೆಬ್ಬದಕಾವಲು "1 1 1 | 20 [24/3/2008 | 22/3/2013 
956 ; 5 ವರ್ಷ 

111 | ಕಗ.ಗು. | ಕೆ.ಹೆಚ್‌.ನಾರಾಯೆಣಗೌಡ ಕೆಕಲ್ಲು] ಬೇಬಿಚೆಬದಕಾವಲು 1 0 | 20 |19/4/2008, [18/4/2013 
958 5 ವರ್ಷ 

112 | ಕ.ಗ.ಗು. | ಕೆ.ಹೆಚ್‌.ನಾರಾಯಣಗೌಡ ಕ.ಕಲ್ಲು | ಬೇಬಿಬೆಟ್ಟದಕಾವಲು F] 0 20 19/4/2008, 18/4/2013 
959 5 ವರ್ಷ 

113 | ಕಗೆ.ಗು ೨ | ಯತೀನ್‌ ಸ್ಲೋನ್‌ ಕ್ರಷರ್‌ | ಕಕಲ್ಲು | ಬೇಬಿಜೆಟ್ಟದಕಾವಲು | 0 |20 19/11/2009, | 18/11/2019 
97 10 ವರ್ಷ } 5 

114 | ಕ.ಗೆ.ಗು | ಹೆಚ್‌.ಬಿ.ರವಿಕುಮಾರ್‌ ಕ.ಕಲ್ಲು | ಬೇಬಿಬೆಟ್ಟದಕಾವಲು 144/1 | 1 17 |29/2/2018, | 18/12/2038 
063 2,3, 20 ವರ್ಷ 

4 


Hi 
Deputy Director (Min. Admn) 
Dept. of Mines & Geology 
Bangatore-560 001 


4 
§ 
{ 
i] 
5 


ಮಟವಿನಿಸುಸದರಹೀಂನ 


ನ್‌ ವರಯ ಕವಲಗಿ 


ಅನುಬಂಧ-2 


ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಬೇಬಿಬೆಟ್ಟದಕಾವಲು ಗ್ರಾಮದ ವ್ಯಾಪ್ತಿಯಲ್ಲಿ ಅನಧಿಕೃತ ಕಲ್ಲು ಗಣಿಗಾರಿಕೆ 


ಹಾಗೂ ಸ್ಫೋಟಕ ಬಳಕೆ ಸಂಬಂಧ ಬಾಖಲಾಗಿರುವ ಮೊಕದಮೆಗಳ ವವರ 


೩. | ಮೊಕದ್ದವಾಸಾಷ 
ಕ್ರ.ಸಂ. ¥ ಆಪಾದಿತರು ಕೃತ ಹೊಲೀಸ್‌'ಶಾಣೆ 
ದಿನಾಂಕ ೪% 
1ಟಿಎನ್‌-28ಯು 6878 ಕಂಪ್ರಸರ್‌ ಪ್ರಾರ್‌ ತೃ ಮತ್ತ ನನ 
03 _ _ ಮ 1 ಜಾ 
01 37/2014 2.ಟಿಎನ್‌-29ಡಬ್ರ್ಯೂ-7693 ಕಂಪ್ರಸರ್‌ ಟ್ರ್ಯಾಕ್ಷರ್‌ ಡೈವರ್‌ ಮತ್ತು ಬ್ಲಾಸ್ಟಿಂಗ್‌ ಪಾಂಡವಪುರ 
ದಿ:220-08-2014 ಓನರ್‌ ಸಂಬಂಧಿಸಿದಂತೆ 
3.ಕುಮಾರ ಬಿನ್‌ ಜವರೇಗೌಡ . 
pa 
18ಎ-09-9925 ಕಂಪ್ರಸರ್‌ ಟ್ರಾಸ್ನರ್‌ ಡ್ರೈವರ 
0335/2014 ಎ-99-9925 ಕಂಪ್ರಸರ್‌ ಟ್ರಾಸ್ಟರ್‌ ಡ್ರೈ ಬ್ಲಾಸ್ಟಿಂಗ್‌ 
02 2.8ೆಎ-14ಟ-5660 ಕಂಪ್ರಸರ್‌ ಟ್ರ್ಯಾಕ್ಷ್‌ ಡೈವರ್‌ ಣಿ ಪಾಂಡವಪುರ 
ದಿ:20-08-2014 ದಿ" ವೆ ಸಂಬಂಧಿಸಿದಂತೆ 
| 3.ಟಿಎನ್‌-ಎಇ-8550 ಕಂಪ್ರಸರ್‌ ಟ್ರ್ಯಾಕ್ಷರ್‌ ಡ್ರೈವರ್‌ f 
ಎಹ್‌ IAT ಟ್ರ್ಯಾಕ್ಷರ್‌ ಡೈವರ್‌ 
0334/ 1.ಎಪಿ-23ಎಕ್ಷ್‌-1982 ಕರಪ್ರಸರ್‌ ಪ್ರ್ಯಾರ್‌ ಡ್ಯ ಬ್ಲಾನಿಂಗ್‌ 
03 2.ಟಿಎನ್‌-57-5818 ಕಂಪ್ರಸರ್‌ ಟ್ರ್ಯಾಕ್ಟರ್‌ ಡೈವರ್‌ ನ ಪಾಂಡವಪುರ 
ದಿ:20-08—2014 ಸಂಬಂಧಿಸಿದಂತೆ 
3.ಪ್ರಕಾಶ್‌ ಬಿನ್‌ ಜವರೇಗೌಡ 
& ] 
1.ದೀಪಕ್‌ ಬಿನ್‌ ಅಂಥೋನಿ 
2.ಪರಮೇಶ ಬಿನ್‌ ಈಶ್ವರ 
0366/2014 3.ನರಸಿಂಹ ಬಿನ್‌ ನರಸಿಂಹ ಬ್ಲಾಸ್ತಿಂಗ್‌ 
04 ರ ಪಾಂಡವಪುರ 
O:10-09--2014 4ನಎ-140-4262 ಸಂಬಂಧಿಸಿದಂತೆ 
ಕಂಪ್ರಸರ್‌ ಟ್ರ್ಯಾಕ್ಷರ್‌ ಓನರ್‌ 
5, ಈಶ್ವರ 
- I 
1ರನ ನನ್‌ ಸಿದ್ದೇಗ್‌ಡ 
05 0439/2014 2.ಟಿಎನ್‌-38-1566 ಕಂಪ್ರಸರ್‌ (ಟ್ರ್ಯಾಕ್ಷರ್‌ ಓನರ್‌) | ಬ್ಲಾಸಿಂಗ್‌ ಡಯುರ 
—38- pa ಹಾಂ 
ದಿ:06-11-2014 | 3ಟಎನ್‌-38-1566 ಕಂಪ್ರಸರ್‌ (ಟ್ರ್ಯಾಕ್ಸರ್‌ ಡ್ರೈವರ್‌) ಸಂಬಂಧಿಸಿದಂತೆ 
1.ಎಂವೈಎನ್‌4663 ಟಾಕ್ಷರ್‌ ಡೈವರ್‌) 
0477/2014 2. ಎಂವೈಎನ್‌-4665 ಕಂಪ್ರೆಸರ್‌ ಟಾಕ್ಷರ್‌ ಓನರ್‌(ಎ2) KR 
06 3.ಟಿಎನ್‌-45-ಎಂ-3260 ಕಂಪ್ರಸರ್‌ ಟ್ರಾಕ್ಟರ್‌ ಡೈವರ್‌ (ಎ3) ಬ್ಲಾಸ್ಟಿಂಗ್‌ ಪಾಂಡವಪುರ 
ತ್‌ Fl] 
ದಿ:26-11—2014 4. ಟಿಎನ್‌-45-ಎಂ-3260 ಕಂಪ್ರಸರ್‌ ಟ್ರ್ಯಾಕ್ಸರ್‌ ಓನರ್‌ (ಎ4) ಸಂಬಂಧಿಸಿದಂತೆ 
5.ಟಿಎನ್‌-33-ಎಎಕ್ಸ್‌-2469 ಕಂಖ್ರೆಸರ್‌ ಟ್ರಾಕ್ಟರ್‌ ಡ್ರೈವರ್‌ (ಎ5) 6. 
ಟಿಎನ್‌-33-ಎಎಕ್ಸ್‌-2469 ಕಂಪ್ರೆಸರ್‌ ಟ್ರಾಕ್ಸರ್‌ ಓನರ್‌ (ಎ6) 
I 
0 T 3 p 
07 173/2075 ಟಎಎಸ್‌-27ವೈ-9297 ತಂಪ್ರಸರ್‌ ಟ್ರ್ಯಾಕರ್‌ ಡೃವಕ್‌ ಬ್ಹಾಸ್ಟಿಂಗ್‌ ಮಾಂಡವಮರ 
O:17-05—2015 2.ಟಿಎನ್‌-27ವೈ-9297 ಕಂಪ್ರಸರ್‌ ಟ್ರ್ಯಾಕ್ತ್‌ ಓನರ್‌ ಸಂಬಂಧಿಸಿದಂತೆ 


08 


0218/2017 
:20-06-2017 


1.ಬಿ.ಇ.ರುದೇಶ್‌ 
2.ವೆಂಕಟೇಶ್‌ 
3.ಆರ್‌.ಎಸ್‌.ನಾಗೇಶ 
4.ಜಯರಾಂ 
5,ಆರ್‌.ಟಿ.ದಿನೇಶ್‌ 
6.ಹೆಚ್‌.ಎಸ್‌.ರಘು 
7.ಹೆಚ್‌.ಆರ್‌.ಕೃಷ್ಣೇಗೌಡ 
8.ನರಸಿಂಹೇಗೌಡ 
9.ಹೆಚ್‌.ರಾಜೇಗೌಡ 
16.ಮಹೇಂದ್ರ 
1.ಗೋವಿಂದಯ್ಯ 
12.ಎಸ್‌.ಎಂ.ದಿನೇಶ್‌ 
13.ಎಸ್‌.ಎಸ್‌.ಸತೀಶ್‌ 
14.ಪಿ.ಸಿ.ನರಸಿಂಹೇಗೌಡ 
15.ಜಗದೀಶ 

16.ಶಿವಣ್ಣಿ 
17.ಗುರುಪಾದ 


ಅಕ್ರಮ ಕಲ್ಲು 
ಗಣಿಗಾರಿಕೆ 


ಪಾಂಡವಪುರ 
ಹೊಲೀಸ್‌ 


ಠಾಣೆ. 


09 


0216/2017 
:20-06-2017 


1ಕೃಷ್ಣೇಗೌಡ 
2.ಹಜೀಜ್‌, 
3.ಆರ್‌.ಎ.ನಾಗಣ್ಣ, 
4.ರಾಹುಲ್‌, 
5.ಕೆ.ಎಸ್‌.ಜಯರಾಮು, 
6.ಬಿ.ಎಂ.ನಟರಾಜು” 
7.ಸೋನಿ, 
8.ಸಂತೋಷ್‌ 
9.ಎಸ್‌ಟಿಜಿ ಅಸೋಸಿಯೇಟ್ಸ್‌ 
10.ಹರೀಶ್‌ ಲಿಂಗಪ್ಪ 
11.ಬಿ.ರೇಬಣ್ಣ 
12.ಮನೋಜ್‌ 
13.ಬಿಂದು 


ಅಕ್ರಮ ಕಲ್ಲು 
ಗಣಿಗಾರಿಕೆ 


ಪಾಂಡವಪುದ 
ಪೊಲೀಸ್‌ 
ಠಾಣೆ. 


10 


0217/2017 
ದಿ:20- 06-2017 


1ರಾಜೀಗೌಡ 
2.8ೆ.ಪಿ.ಚೆನ್ನೇಗೌಡ 
3.ಸಿ.ಆರ್‌.ನಿಂಗೇಗೌಡ 
4.ಎಸ್‌.ಅಶೋಕ 
5.ನೀಲೇಗೌಡ 
6..ಕೆ.ರಾಜು 
7.ಹೀರಣ್ಣಯ್ಯ 
$.ಸಿದ್ದಲಿಂಗೇಗೌಡ 
9.ಸ್ವಾಮೀಗೌಡ 

10. ಕೋಮಲೇಗೌಡ 
11.ಜಗದೀಶ 
12ಸಿ.ಡಿ. ದೇವರಾಜು 
13.ಸಿ.ಎ.ಶ್ರೀನಿವಾಸ್‌ 
14.ಸಿ.ಎ.ರಮೇಶ 
15.ಡಿ.ಸ್ಪಾಮೀಗೌಡ 
16.ಆರ್‌.ಜಗದೀಶ್‌ 
17 .ನಿಷರಹಮ್ಮದ್‌ 


ಅಕ್ತದು ಕಲ್ಲು 
ಗಣಿಗಾರಿಕೆ 


ಪಾಂಡವಪುರ 
ಪೊಲೀಸ್‌ 
ಠಾಣೆ. 


ಹ್‌ 
ಮ 0147/2017 13ರೀಗೌಡ ಅಕ್ರಮ ಕಲ್ಲು ಕದನ 
fs ಪೊಲೀಸ್‌ 
ದಿ:220-06--2017 2.ಅಜೀಜ್‌ ಗಣಿಗಾರಿಕೆ 
pe ಠಾಣೆ. 
ಆರ್‌ಎಸ್‌ 
ಸ 0368/2018 1. ಮಾದೇಶ ಬ್ರಾಸ್ಟಿಂಗ್‌ ಸ ( 
ದಿ: 28-09-2018 |2. ವಾಹನ ಸಂಖ್ಯೆ ಕೆಎ-18 ಟ-2909 ಸಂಬಂಧಿಸಿದಂತೆ | ¥ 
ಕೇಆರ್‌.ವಿಸ್‌'] 
pe pe ed: ಖಿ, Ky 
13 0369/2018 1. ಮಾಹೇಶ್‌ ಆರ್ಶೀವಾದ್‌ ಸ್ಟೋನ್‌ ಕ್ರಷರ್‌ f ಬ್ಹಾಸ್ತಿಂಗ್‌ ಹೊಲೀರ್‌ 
2. ವಾಹನ ಸಂಖ್ಯೆ ಟಿಎನ್‌-38 ಎಎ-1109 ಸಂಬಂಧಿಸಿದಂತೆ ಮ 


Deputy Director (Min. Adm, 
Dept. of Mines & Geviogy 
‘Bangalore-560 001 


ಪಿ ಮು SE ~03 


ಪವಿಭಾಗೀಯ ದಂಡಾದಿಕಾರಿಗಳ ನಡವಳಿಗಳ್ಳು _ಪಾಂಡವಹುದ 
7 2020- 2} ದಿನಾಂಕಃ: 25.01.2021. 
ಪಾಂಡವಪುರ ತಾಲ್ಲೂಕು ಚಿನಕುರಳಿ ಹೋಬಳಿ ಬೇಬಿ ಬೆಟ್ಟದ 
ಕಾವಲ್‌ ಗ್ರಾಮದ ಸ.ನಂ. ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 
ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್‌ 
ಪ್ರದೇಶಗಳಲ್ಲಿ ನಿಷೇಧಾಜ್ಞೆ ಹೊರಡಿಸುವ ಬಗ್ಗೆ, 
ಉಲ್ಲೇಖಃ- ಮಾನ್ಯ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ ಮಂಡ್ಯ ರವರು 
ದಿನಾಂಕಃ 24.01.2021ರಂದು ನಡೆದ ವಿಡಿಯೋ ಸಂವಾದದಲ್ಲಿ 
ನೀಡಿದ ನಿರ್ದೇಶನ. 
2) ತಹಶೀಲ್ದಾರ್‌, ಪಾಂಡವಪುರ ರವರ ಪತ್ರ ಸಂಖ್ಯೇ ಕಗಗು. 
ಸಿಆರ್‌.22/2019-20, ದಿನಾಂಕಃ 25.01.2021. 


ಪ್ರಸಾವನೆ:- 
ಮಾನ್ಯ, ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ, ಮಂಡ್ಯ ರವರ ಉಲ್ಲೇಖ(1)ರ ನಿರ್ದೇಶನದಂತೆ. ಹಾಗೂ 

ಪಾಂಡವಪುರ ಉಪವಿಭಾಗಾಧಿಕಾರಿಗಳ ನಿರ್ದೇಶ ನದಂತೆ ಪಾಂಡವಪುರ ತಾಲ್ಲೂಕು ವ್ಯಾಪ್ತಿಯಲ್ಲಿ 2020- 21ನೇ 
ಸಾಲಿನಲ್ಲಿ ಅನುಮತಿ: ಪಡೆದಿರುವ ಹಾಗೂ ಪಡೆಯದಿರುವ ಕಲ್ಲು ಗಣಿ ಗುತ್ತಿಗೆಗಳ ಮತ್ತು ಜಲ್ಲಿ "ಕಷ ರ್‌ಗೆಳೆ ಬ) 
ಕೂಲಂಕುಷವಾಗಿ ಹಿರಿಯ ಭೂ ವಿಜ್ಞಾನಿಗಳು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಮಂಡ್ಯ ರವರೊಂದಿಗೆ ಚರ್ಚಿಸಿ 
ಮಾಹಿತಿಯನ್ನು ಪಡೆದು, .ದಿನಾಂಕ: .22.01.2021, 23.01. 2021 ಮತ್ತು 24.01.2021 ರಂದ ರಡವಯರ ತಾಲ್ಲೂಕು 
ಚಿನಕುರಳಿ EE ಬೇಬಿ ಬೆಟ್ಟದ ಕಾವಲ್‌ ಗ್ರಾಮ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಕಲ್ಲು 
ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್‌ ಪ್ರದೇಶಗಳನ್ನು ಪರಿಶೀಲಿಸಿ, ತಹಶೀಲ್ದಾರ್‌, ಪಾಂಡವಪುರ "ರವರು ಉಲ್ಲೇಖ(2)ರಲ್ಲಿ 
ಕೆಳಕಂಡ ಮಾಹಿತಿಗಳೊಂದಿಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

(0) ಪಾಂಡವಪುರ ತಾಲ್ಲೂಕು ವ್ಯಾಪ್ತಿಗೆ ka ಚಾಲ್ತಿ ಸಾಲಿನಲ್ಲಿ ಕಲ್ಲು ಗಣಿ ಗುತ್ತಿಗೆ ಮಾಡಲು ಮತ್ತು ಜಲ್ಲಿ 
ಕ್ರಷರ್‌ಗಳ ಅನುಮತಿ ಪಡೆದಿರುವ ಪಟ್ಟಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪಡೆದಿದ್ದು, ಚಾಲ್ತಿ ಸಾಲಿನಲ್ಲಿ 09 
ಪ್ರಕರಣಗಳಲ್ಲಿ ಕಲ್ಲು ಗಣಿ ಗುತ್ತಿಗೆ ಅವಧಿ ವಿಸ್ತರಣೆಯಾಗಿರುವ ಮತ್ತು ಇ.ಸಿ. ಪಡೆದಿರುವ 'ಪ್ರಕರಣಗಳಿರುತ್ತದೆ.. ಜಲ್ಲಿ 
ಕಷೆರ್‌ಗಳಿಗೆ ಸಂಬಂಧಿಸಿದಂತೆ. "ಹೊಸ ತಿದ್ದುವದೆ ನಿಯಮ 2013ರಂತೆ ಜಲ್ಲಿ ಕ್ರಷರ್‌ ಸ ಸ್ಥಾಪಿಸಲು ಕೋರಿ ಸ ಸಲ್ಲಿಸಿರುವ 
ಒಟ್ಟು 24 ಅರ್ಜಿಗಳು (ಫಾರಂ ಬಿ) ಇರುತ್ತವೆ ಹಾಗೂ 23 ಪ್ರಕರಣಗಳು 'ಫಾರಂ-ಸಿ ಪಡೆದಿರುತ್ತಾರೆ. 

(2) ದಿನಾಂಕ: 22.01.2021, 23.01.2021 ಮತ್ತು 24.01.2021 ರಂದು ಕಂದಾಯ ಇಲಾಖೆ, ಮತ್ತು Te ಮತ್ತು ಭೂ 
ವಿಜ್ಞಾನ ಇಲಾಖೆ ಮಂಡ್ಯ ರವರ ಇಲಾಖಾ ಸಿಬ್ಬಂದಿಯೊಂದಿಗೆ ಫಾರಂ-ಸಿ ಪಡೆದ ಒಟ್ಟು 23 ಹಲ್ಲಿ ಕ್ರ ಕ್ರಷರ್‌ ಗಳನ್ನು 
ವೈಯಕ್ತಿಕವಾಗಿ ನುತ್ತುಪ ಪ್ರತ್ಯೇಕವಾಗಿ ಪರಿಶೀಲಿಸಲಾಗಿದ್ದು, ವರದಿಯನ್ನು ಲಗತ್ತಿಸಿದೆ. 

(3) ಸದರಿ ಜಲ್ಲಿ ಕ್ರಷರ್‌ ನ ಮಾಲೀಕರಿಗೆ ಜಲ್ಲಿ ಕ್ರಷರ್‌ ನಡೆಸಲು ಎಲ್ಲಿಂದ ಕಚ್ಚಾ ವಸ್ತುಗಳನ್ನು, ಎಷ್ಟು ಪ್ರಮಾಣದಲ್ಲಿ 
ಆಮದು ಮಾಡಿಕೊಂದು ಕಾರ್ಯ: ನಿರ್ವಹಿಸುತ್ತಿರುವ ಬಗ್ಗೆ ಎಲ್ಲಾ ದಾಖಲಾತಿಗಳನ್ನು. ಎರಡು(೧) ದಿನಗಳೊಳಗಾಗಿ 
ಸಲ್ಲಿಸುವಂತೆ ಸೂಚಿಸಿ, ನೋಟೀಸು ನೀಡಲಾಗಿದೆ. ನೋಟೇಸು ಪ್ರತಿಯನ್ನು ಲಗತ್ತಿಸಿದೆ. 

(4) ಸಂಬಂಧಪಟ್ಟ ಜಲ್ಲಿ ಕ್ರಷರ್‌ನ ಮಾಲೀಕರಲ್ಲಿ ಈವರೆವಿಗೂ ಯಾರೊಬ್ಬರೂ ಸಹ ಸದರಿ ಮಾಹಿತಿಯನ್ನು 
ನೀಡಿರುವುದಿಲ್ಲ. ಆದರೆ, ಕೆಚ್ಚಾ ವಸ್ತುವನ್ನು ಮದ್ದೂರು ಮತ್ತು ಬಿಡದಿಯಿಂದ ಆಮದು ಮಾಡಿಕೊಳ್ಳುತ್ತಿರುವುದಾಗಿ 
ತಿಳಿಸಿದ್ದು ಸೂಕ್ತ ದಾಖಲೆಗಳನ್ನು ಹಾಜರುಪಡಿಸಿರುವುದಿಲ್ಲ. 

(5) ಸ್ಥಳ ಪರಿಶೀಲನಾ ಸಮಯದಲ್ಲಿ ಕೆಲವು “ಪ್ರದೇಶಗಳಲ್ಲಿ ಅಲ್ಲಲ್ಲಿ ಗಣಿಗಾರಿಕೆ ಮಾಡಿರುವ ಕುರುಹುಗಳು. ಇದ್ದು. ಇದೇ 
ಸಮಯದಲ್ಲಿ ಸದರಿ ಪ್ರದೇಶಗಳಲ್ಲಿ ಗಣಿಗಾರಿಕೆ ಸಂಬಂಧ ಸ್ಥಳದಲ್ಲಿದ್ದ ಏಳು(7) ಹಿಟಾಚಿ, ನಾಲ್ಕು(4) ಲಾರಿಗಳನ್ನು 
ಸೀಜ್‌ ಮಾಡಿ, ಕಾನೂನು ಕ್ರಮಕ್ಕಾಗಿ ಪೋಲೀಸ್‌ ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. ಸದರಿ ವಾಹನಗಳ ಮೇಲೆ 
ಗ ಕಾನೂನು ಕ್ರಮ ಕೈಗೊಳ್ಳುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಮಂಡ್ಯ ರವರಿಗೆ ಅಂದೇ 

ಸಲಾಗಿದುತ್ತದೆ. ವಾಹನಗಳ ವಿವರವನ್ನು ಲಗತ್ತಿಸಿದೆ. 

(6) ಸಪರ ದಿನದೆಂದು ಅಕ್ರಮ ಗಣಿಗಾರಿಕ ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಪ್ರಚುರ ಪಡಿಸುವಂತೆ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕು ಪಂಚಾಯಿತಿ, ಪಾಂಡವಹುರ ರವರಿಗೆ ಅಂದೇ ತಿಳಿಸಲಾಗಿರುತ್ತಡೆ, 


-2) 
pa 


pal 


~f2/- 
ಘಟನೆಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ. ಮೇಲ್ದಂಡ ಪ್ರದೇಶಗಳಲ್ಲಿ 


ನ ಯಿ p ಪ್ರ ಫಿ 
not PE ವುದನ್ನು ತಡೆಗಬ್ಬಲು ,/ ಕಾನೂನು ಸುಷ್ಕವಸ್ಥೆಗೆ ಧಕ್ಕೆಯಾಗುತ್ತಿರುವ 
ಹೌ ೧ ದೂರುಗಳು ಕೇಳಿಬರುತ್ತಿರುವ ಹಿನ್ನಲೆಯ್ಲಿ' ಜೇಬಿ ಬೆಟ್ಟದ ಕಾವಲ' ಗ್ರಾಮ, ಬೇಬಿ ಗ್ರಾಮ, 
ಸ್ಸ” ಗ್ರಾಮ, ಅಲ್ಲಹಳ್ಳಿ ಗ್ರಾಮ, ಮಾಡ್ರಹಳ್ಳ ಗ್ರಾಮ. ಚಿನಕುರಳಿ ಗ್ರಾಮ. ಬನ್ನಂಗಾಡಿ ಗ್ರಾಮ, ಗುಮ್ಮನಹಳ್ಳಿ 

ಗ್ರಾಮ, ಹೊಳೇಸಂದ್ರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್‌ ನಡೆಸದಂತೆ 
ಸನ್ನು ಹೊರಡಿಸುವುದು ಸೂಕ್ತವೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಿಷೇಧಾಚೆ ಹೊರಡಿಸಲು ಕೋರಿ 


ಪ್ರಸ್ತಾವನೆಯನ್ನು 'ಸಲ್ಲಿಸಿರುತ್ತಾ ಇರೆ. 
ಕೃಷ್ಣರಾಜಸಾಗರ: ಆಣೆಕಟ್ಟೆಯು 80 ವರ್ಷಗಳಿಗೂ ಮೀರಿದ ಪುರಾತನ ಇಐಶತಿಹಸಿಂ ಅಣಿಕಟ್ಟೆಯಾಗಿದ್ದು, 
೯ಟರ" ರಾಜ್ಯದ ಹಲವು ನಗರಗಳಿಗೆ ಕುಡಿಯುವ ನೀರಿನ ಮೂಲವಾಗಿ ಹಾಗೂ ಕರ್ನಾಟಕ ತಮಿಳುನಾಡು ರಾಜ್ಯಗಳೆ 
ನ ಎಕರೆ ಭೂಮಿಗೆ ನೀರಾವರಿ ಮೂಲವಾಗಿರುತ್ತದೆ. ಆಣೆಕಟ್ಟನ ವ್ಯಾಪ್ತಿಯಲ್ಲಿ ಅಣೆಕಟೆಯ ಸುರಕ್ಷತೆಗೆ 
ಭಾದಿಸುವಂತಹ ಯಾವುದೇ ಚಟುವಟಿಕೆಗಳು ನಡೆಯದಂತೆ ಹಾಗೂ ಕೃಷ್ಣರಾಜ ಜಸಾಗರ ಅಣೆಕಟ್ಟೆಯು ಸದರಿ ಗಣಿಗಾರಿಕೆ 
ನ ಸೆಯುತ್ತಿಶುವ ಪ್ರದೇಶಗಳಿಂದ ಬಹಳ ಹತ್ತಿರವಿರುವುದರಿಂದ, ಶಿವಮೊಗ್ಗದ ಹುಣಸೂದು ಪ್ರಕರಣದ ಪಂತರ 
ರ ಅಣೆಕಟ್ಟೆಯ ಸುರಕ್ಷತೆಯ ಡೃಷ್ಣೆಯಿಂದ, ಈ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಸಾ ಸಾರ್ವಜನಿಕರ ನೆಮ್ಮದಿ 
ಹಾಗೂ ಶಾಂತಿಯ ದೃಷ್ಟಿಯಿಂದ ಉಲ್ದೇಖಟುರಲ್ಲಿನ ಪ್ರಸ್ತಾವನೆಯಂತೆ ಮೇಲ್ಕಂಡ ಪ್ರದೇಶಗಳಲ್ಲಿ ಪದೇ ಪದೇ ಗಣಿಗಾರಿಕೆ 
ಸಿಲ್ರಂಘನೆಯಾಗುತ್ತಿರುವುದನ್ನು ತೆಡೆಗಟ್ಟಲು/ಕಾಮೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತಿರುವ ಹಿನ್ನೆಲೆಯ ಲ್ಲಿ ಮೇಲ್ವಂಡ 
Hs ಶಗಳ ವ್ಯಾಪ್ತಿಯಲ್ಲಿ ಕಲ್ಲು ಗಣಿಗಾರಿಕೆ ಮತ್ತು ಜಲ್ಲಿ ಕ್ರಷರ್‌ ಚಟುವಟಿಕೆ" ನಡೆಸ ದಂತೆ ನಿಷೇಧಾಜ್ಞೆಯನ್ನು 
ಹೊರಡಿ ಡಿಸುವುದು "ಅಗತ್ಯವೆಂದು. 'ಮನವರಿಕೆಯಾಗಿರುವುಡರಿಂದ. ಈ ಕೆಳಕಲಡಂತೆ ಆದೇಶಿಸಿರುತ್ತೇನೆ 


6 


» 


ಅದೇಶ ಸಂಖ್ಯೆಃ ಎಂಎಜಿ.ಸಿಆರ್‌. 37 /2020-21, ದಿನಾಂಕಃ pe | 


ಏ.ಸಿ.ಶಿವಾನಂದಮೂರ್ತಿ. ಕ.ಆ.ಸೇ. ಉಪವಿಭಾಗಾಧಿಕಾರಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ. 
ಪಾಂಡವಪುರ ಉಪವಿಭಾಗ, ಪಾಂಡವಪುರ ಆದ. ನಾನು, ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆಯ 'ಕೆಲಂ-144 
ರಡಿಯಲ್ಲಿ ನನಗೆ ಪ್ರದತ್ರವಾಗಿರುವ ಅಧಿಕಾರವನ್ನು ಚಲಾಯಿಸಿ... ದಿನಾಂಕ: 25-01-2021 '1 ರಿಂದ 24- 03-2021 ರವರೆಗೆ 
ಪಾಂಡವಪುರ ತಾಲ್ಲೂಕಿನ ಬೇಬಿ, ಬೇಬಿ ಬೆಟ್ಟದ. ಕಾವಲ್‌, ಕಣಿವೆಕೊಪ್ಪಲು. ಹೊನಗಾನಹಳ್ಳಿ, ಕಟ್ಟೇರಿ, ಕೆ.ಮಲ್ಲೇನಹಳ್ಳಿ. 
ಮಲ್ಲಿಗೆರೆ, ಡಿಂಕಾ, ಅಲ್ಲಹಳ್ಳಿ ಬಿಂಡಹಳ್ಳಿ. "ಬಸಿಹಳ್ಳಿ 'ಮಾಡ್ರಹಳ್ಳಿ, 'ಬನ್ಮಂಗಾಡಿ. "ಚಿನಕುರಳಿ" ಕಾಮನಾಯ್ಕನಹಳ್ಳಿ 
ಶಿರುಮಲಾಪುರ, ಗುಮ್ಮನೆಹಳ್ಳಿ ಮೊಳೇಸಂದ್ರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಗಣಿಗಾರಿಕೆ / 'ಕ್ಷಷರ್‌ 
ಚಟುವಟಿಕೆಗಳನ್ನು ನ ನಡೆಸದಂತೆ ನಿಷೇಧಿಸಿ ಆದೇಶಿಸಿರುಕ್ತೇನೆ.. \ ಸೆ | 


ಸದರಿ ಆದೇಶವನ್ನು ನನ್ನ. ಸಹಸಾಕ ಸ್ಪಾಕ್ಷರ ಮತ್ತು ಮೊಹರಿನೊಂದಿಗೆ ದಿನಾಂಕಿ: pe ಸಿಂ ಹೊರಡಿಸಿರುತ್ತೇ (ಸೆ. 


ವಾಟ ಶಸ್ಸುದ್ಯಣುಷ್ಯನಿ'ಚರ ಚಿದನುರ. 


ಉಪ ವ lao 


> pS 
KO 

Ny 
ಸಂ. 


ಸು 


ಮ ಉಪಿರ್ದೇಶ ಕರು, ಗಣಿ « ಭೂ ವಿಜ್ಞಾನ 


pO 43) ಸಹಶೀಲ್ದಾರ್‌ 


» ಪಾಂಡವಪುರ ತಾಲ್ಲೂಕು, ಪಾಂಡವಪುರ. 


ುನ್ಸಿ(ತ). ವೃತ್ತ ನಿರೀ ಕ್ಷಕರು. ಆರಕ್ಷಕ ಠಾಣೆ, ಶ್ರೀರಂಗಪಟ್ಟಣ/ಪಾಂಡವಪುರ. 


(5) ಕಾರ್ಯನಿರ್ನಾಹಕ ಆಧಿಕಾರಿಗಳು, ತಾಲ್ಲೂಕು ಪಂಚಾಯಿತಿ, 
ಪ್ರದೆರಗಳಲ್ಲಿ ಮೈಕ್‌ ಮೂಲಕ ವ್ಯಾಪಕ ಪ್ರಚಾರ" ಮಾಡಲು ಸೂಚಿಸಿದೆ. 
(6) ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಣಾಧಿಕಾರಿಗಳು. ವ 
ಎಲ್ಲಾ ದಿನಪತ್ರಿಕೆಗಳಲ್ಲಿ ಸಾರ್ವಜನಿಕ ತಿಳುವಳಿಕೆಗಾಗಿ ಸುದ್ದಿ ರೂಪದಲ್ಲಿ ಪ್ರ 
(7) ತಾಲ್ಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಆಗತ್ಯ ಕ್ರಮಕ್ಕಾಗಿ ಕಳುಹಿಸಿದೆ. 
(8) ಕಛೇರಿ 


ಪ್ರತಿ. 


ರಾ 
ಉಪದಿಭಾ, 


AYN 


ಪಾಂಡ 
, 


CE 3% MAMA oA 


ಇಲಾಖೆ(ನಿಜ ವಿಭಾಗ). ಮಂಡ್ಯ 


ಪಾಂಡವಪುರ 


ಮಂಡ್ಯ ರವರಿಗೆ ದ ಸರ್ಕಾರಕ್ಕೆ ವೆಚ್ಚ ಬಾರದ 


Lo 


ರ 


ರ 


ಮಲೆ pi. 2 
ಪಾಂಡೆವಚು 


Deputy Direct 
Dept. of Mines & Geology 
Bangalore -560001 


ctor (Min. Admn) 


